Kerala Gazette No. 28 dated 14th July 2020 . 


PART I 


Section iii 


सत्यमेव जयते 


OVERNMENT 


ou 


* 


KERAL 


ಕೇರಳ 


ಸರಕಾರ 


ಕಾನೂನು ( ಶಾಸನ ರಚನೆ -ಎಚ್) ಇಲಾಖೆ 


ಅಧಿಸೂಚನೆ 


2017 ಸೆಪ್ಟೆಂಬರ್ 16 , 
ನಂಬ್ರ 4246/ ಲೆಗ್ , ಎಚ್ 1/ 2017 ಕಾನೂನು, ತಿರುವನಂತಪುರಂ , 1193 ಸಿಂಹ 31/ 

1939 ಭಾದ್ರಪದ 25. 


ಕೇರಳ ರಾಜ್ಯ ವಿಧಾನಸಭೆಯ ಈ ಕೆಳಗಿನ ಅಧಿನಿಯಮವನ್ನು ಸಾರ್ವಜನಿಕರ 
ತಿಳುವಳಿಕೆಗಾಗಿ ಈ ಮೂಲಕ ಪ್ರಕಟಿಸಲಾಗುವುದು. ವಿಧಾನಸಭೆಯು ಮಂಜೂರು 
ಮಾಡಿದಂತಹ ಮಸೂದೆಗೆ 2017 ಸೆಪ್ಟೆಂಬರ್ 16 ನೇ ದಿನಾಂಕದಂದು ರಾಜ್ಯಪಾಲರ 
ಅನುಮತಿ ಲಭಿಸಿತು . 


ರಾಜ್ಯಪಾಲರ ಆಜ್ಞಾಪ್ರಕಾರ, 


ಕೆ. ಎಸ್ . ಮಧುಸೂದನನ್ , 


ವಿಶೇಷ ಕಾರ್ಯದರ್ಶಿ ಕಾನೂನು. 


G 41 /2017/ GPC. 


35 


2 


2017 ರ 15 ನೇ ಅಧಿನಿಯಮ 
2017ರ ಕೇರಳ ವೈದ್ಯಕೀಯ ಶಿಕ್ಷಣ 

( ಖಾಸಗಿ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳ 
ಪ್ರವೇಶಾತಿಯ ಮೇಲೆ ನಿಬಂಧನೆ ಹಾಗೂ ನಿಯಂತ್ರಣೆ) ಅಧಿನಿಯಮ 


ಕೇರಳ ರಾಜ್ಯದಲ್ಲಿರುವ ಖಾಸಗಿ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳ ಪ್ರವೇಶಾತಿಯ 
ಹಾಗೂ ಶುಲ್ಕ ನಿರ್ಧರಣೆಯ ಮೇಲಿನ ನಿಬಂಧನೆಗೂ ವೈದ್ಯಕೀಯ ಶಿಕ್ಷಣ 
ಸಂಸ್ಥೆಗಳಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಇತರ ಹಿಂದುಳಿದ 
ವಿಭಾಗಕ್ಕೆ ಸೇರಿದ ವಿದ್ಯಾರ್ಥಿಗಳಿಗೆ ಮೀಸಲಾತಿಯನ್ನು ಒದಗಿಸುವುದಕ್ಕೂ 

ವ್ಯವಸ್ಥೆ ಮಾಡುವುದಕ್ಕಿರುವ 


ಒಂದು 


ಅಧಿನಿಯಮ 


1 . 


ಪೀಠಿಕೆ ಕೇರಳ ರಾಜ್ಯದಲ್ಲಿರುವ ಖಾಸಗಿ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳ ಪ್ರವೇಶಾತಿಯ 
ಹಾಗೂ ಶುಲ್ಕ ನಿರ್ಧರಣೆಯ ಮೇಲಿನ ನಿಬಂಧನೆಗೂ ವೈದ್ಯಕೀಯ ಸಂಸ್ಥೆಗಳಲ್ಲಿ ಪರಿಶಿಷ್ಟ 
ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಇತರ ಹಿಂದುಳಿದ ವಿಭಾಗಕ್ಕೆ ಸೇರಿದ ವಿದ್ಯಾರ್ಥಿಗಳಿಗೆ 
ಮೀಸಲಾತಿಯನ್ನು ಒದಗಿಸುವುದಕ್ಕೂ ಹಾಗೂ ಅದಕ್ಕೆ ಸಂಬಂಧಿಸಿದ ಅಥವಾ ಅದಕ್ಕೆ 
ಪ್ರಾಸಂಗಿಕವಾದ ವಿಷಯಗಳಿಗೆ ವ್ಯವಸ್ಥೆಮಾಡುವುದು ಯುಕ್ತವಾಗಿರುವುದರಿಂದಲೂ ; 
ಭಾರತ ಗಣರಾಜ್ಯದ ಅರುವತ್ತೆಂಟನೇ ವರ್ಷದಲ್ಲಿ 

ಈ ಕೆಳಗಿನಂತೆ ಅಧಿನಿಯಮ 
ಮಾಡಲಾಗುವುದು: 

ಸಣ್ಣ ಹೆಸರು, ವ್ಯಾಪ್ತಿ ಹಾಗೂ ಪ್ರಾರಂಭ . ( 1 ) ಈ ಅಧಿನಿಯಮವನ್ನು 
2017ರ ಕೇರಳ ವೈದ್ಯಕೀಯ ಶಿಕ್ಷಣ ( ಖಾಸಗಿ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳ ಪ್ರವೇಶಾತಿಯ 
ಮೇಲೆ ನಿಬಂಧನೆ ಹಾಗೂ ನಿಯಂತ್ರಣೆ) ಅಧಿನಿಯಮ ಎಂದು ಕರೆಯಬಹುದು. 

( 2) ಇದಕ್ಕೆ ಕೇರಳ ರಾಜ್ಯಾದ್ಯಂತ ವ್ಯಾಪ್ತಿ ಇರುವುದಾಗಿದೆ. 
( 3) ಇದು 2017 

1 ನೇ ದಿನಾಂಕದಂದು ಜಾರಿಗೆ ಬಂದಿರುವುದಾಗಿ 
ಭಾವಿಸತಕ್ಕದ್ದು. 
ನಿರ್ವಚನಗಳು . ಈ ಅಧಿನಿಯಮದಲ್ಲಿ , 

ಈ ಅಧಿನಿಯಮದಲ್ಲಿ , ಸಂದರ್ಭವು ಇತರ ರೀತಿಯಲ್ಲಿ 
ಅಗತ್ಯಪಡಿಸದಿದ್ದಲ್ಲಿ, 


ಜೂನ್ 


2 . 


36 


3 


( ಎ) ಸೂಕ್ತ ಪ್ರಾಧಿಕಾರ ” ಎಂದರೆ , ವೈದ್ಯಕೀಯ ಶಿಕ್ಷಣದ ಗುಣಮಟ್ಟವನ್ನು 
ದೃಢಪಡಿಸುವುದಕ್ಕೆ ಮಾನದಂಡಗಳನ್ನು ಹಾಗೂ ಷರತ್ತುಗಳನ್ನು ನಿಗದಿಪಡಿಸುವುದಕ್ಕಾಗಿ ಕೇಂದ್ರ 
ಅಥವಾ ರಾಜ್ಯ ಸರಕಾರವು ಸ್ಥಾಪಿಸಿದ ಒಂದು ಕೇಂದ್ರ ಅಥವಾ ರಾಜ್ಯ ಪ್ರಾಧಿಕಾರ ಎಂದರ್ಥ; 

( ಬಿ) “ಕ್ಯಾಪಿಟೇಶನ್ ಫೀಸು ” ಎಂದರೆ , ಈ ಅಧಿನಿಯಮದ ಪ್ರಕಾರ 
ನಿಗದಿಪಡಿಸಿರುವ ಫೀಸಿನ ಹೊರತಾಗಿ, ಮೊತ್ತವಾಗಿಯೋ , ಸಾಮಾಗ್ರಿಗಳಾಗಿಯೋ ಅದು 
ಯಾವುದೇ ಹೆಸರಿನಿಂದ ಕರೆಯಲ್ಪಟ್ಟರೂ ನೇರವಾಗಿಯೋ ಅಲ್ಲದೆಯೋ ನೀಡಿರುವುದೋ 
ಪಡೆದುಕೊಂಡಿರುವುದೋ ಲಭಿಸಿರುವುದೋ ಆದಂತಹ ಯಾವುದೇ ಮೊತ್ತ ಅಥವಾ ಸಾಮಾಗ್ರಿ 
ಎಂದರ್ಥ; 

( ಸಿ) ಕೇಂದ್ರೀಕೃತ ಕೌನ್ಸಿಲಿಂಗ್ ” ಎಂದರೆ, ವೈದ್ಯಕೀಯ ಕಾಲೇಜುಗಳಿಗೆ ಅಥವಾ 
ಸಂಸ್ಥೆಗಳಿಗೆ ಮೆರಿಟ್ ತಳಹದಿಯಲ್ಲಿನ ಪ್ರವೇಶಾತಿಯ ಅಗತ್ಯಕ್ಕಾಗಿ, ಸಾಮಾನ್ಯ ಪ್ರವೇಶ 
ಪರೀಕ್ಷೆಯಲ್ಲಿ ಅರ್ಹತೆಪಡೆದವರಿಗೆ, ಸರಕಾರದ ಅಥವಾ ಅದು ಅಧಿಕೃತಗೊಳಿಸಿರುವಂತಹ 
ಯಾವುದೇ ಏಜೆನ್ಸಿಯ ಮೂಲಕವಿರುವ ಒಂದು ಏಕ ಜಾಲ ಪ್ರಕ್ರಿಯೆಯಿಂದಿರುವ 
ಕಾಲೇಜುಗಳಲ್ಲಿನ ಸಾರ್ವಜನಿಕ ಕೌನ್ಸಿಲಿಂಗ್ ಹಾಗೂ ಸೀಟು ಹಂಚಿಕೆ ಎಂದರ್ಥ ; 

( ಡಿ ) “ಸಮಿತಿ ” ಎಂದರೆ 3 ನೇ ವಿಭಾಗ ಪ್ರಕಾರ ರೂಪೀಕರಿಸಿದಂತಹ ಪ್ರವೇಶಾತಿ 
ಹಾಗೂ ಫೀಸು ನಿಯಂತ್ರಣೆ ಸಮಿತಿ ಎಂದರ್ಥ; 


ಇ) ಸಾಮಾನ್ಯ ಪ್ರವೇಶ ಪರೀಕ್ಷೆ ” ಎಂದರೆ, ಅರ್ಜಿದಾರರ ಯೋಗ್ಯತೆಯನ್ನು 
ನಿಶ್ಚಯಿಸುವುದಕ್ಕಾಗಿ, ನ್ಯೂ ಡೆಲ್ಲಿ ಸೆಂಟ್ರಲ್ ಬೋರ್ಡ್ ಆಫ್ ಸೆಕಂಡರಿ ಎಜ್ಯುಕೇಶನ್ 
ಅಥವಾ ಕೇಂದ್ರ ಸರಕಾರವು ಅಧಿಕೃತಪಡಿಸಿದ ಇತರ ಯಾವುದಾದರು ಏಜೆನ್ಸಿಯು ನಡೆಸುವ 
ಒಂದು ಪ್ರವೇಶ ಪರೀಕ್ಷೆ ಎಂದರ್ಥ; 

(ಎಫ್ ) “ಫೀಸು” ಎಂದರೆ, ಟ್ಯೂಷನ್ ಫೀಸು ಹಾಗೂ ಅಭಿವೃದ್ಧಿ ದರ 
ಒಳಗೊಂಡು ಎಲ್ಲಾ ಫೀಸು ಎಂದರ್ಥ; 

( ಜಿ ) ಸರಕಾರ ” ಎಂದರೆ ಕೇರಳ ಸರಕಾರ ಎಂದರ್ಥ; 

( ಎಚ್ ) “ ಮ್ಯಾನೇಜ್‌ಮೆಂಟ್ ” ಎಂದರೆ , ಖಾಸಗಿ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳ 
ಆಡಳಿತ ನಿರ್ವಹಿಸುವ ಹಾಗೂ ನಿಯಂತ್ರಿಸುವ ಯಾವುದೇ ವ್ಯಕ್ತಿ ಅಥವಾ ಯಾವುದೇ 
ಹೆಸರಿನಿಂದ ಕರೆಯಲ್ಪಡುವ ನಿಕಾಯ ಎಂದರ್ಥ ; 

37 


4 


( ಐ ) “ ಮೆಡಿಕಲ್ ಕೋರ್ಸ್” ಎಂದರೆ, ಸೂಕ್ತ ಪ್ರಾಧಿಕಾರವು ಮೆಡಿಕಲ್ 
ಅಥವಾ ಪಾರಾಮೆಡಿಕಲ್ ಕೋರ್ಸ್‌ ಎಂದು ಅಧಿಸೂಚಿಸಿದ ಯಾವುದೇ ಹೆಸರಿನಿಂದ 
ಕರೆಯಲ್ಪಡುವಂತಹ ಡಿಗ್ರಿ , ಡಿಪ್ಲೋಮಾ ಅಥವಾ ಸರ್ಟಿಫಿಕೇಟ್ ಅಧ್ಯಯನ ಕೋರ್ಸ್ 
ಎಂದರ್ಥ ; 


( ಜೆ) ವೈದ್ಯಕೀಯ ಶಿಕ್ಷಣ ” ಎಂದರೆ, ವೈದ್ಯಕೀಯ ವಿಜ್ಞಾನ, ದಂತ ಚಿಕಿತ್ಸಾ 
ಶಾಸ್ತ್ರ, ಫಾರ್ಮಸಿ, ಆಯುರ್ವೇದ, ಹೋಮಿಯೋಪತಿ, ಸಿದ್ಧ, ಯುನಾನಿ, ನ್ಯಾಚುರೋಪತಿ, 
ನರ್ಸಿಂಗ್ ಮಾತ್ರವಲ್ಲದೆ ಇತರ ಮೆಡಿಕಲ್ ಕೋರ್ಸ್ ಎಂಬಿವುಗಳಲ್ಲಿರುವ ಶಿಕ್ಷಣ ಎಂದರ್ಥ; 

(ಕೆ) ಅಲ್ಪಸಂಖ್ಯಾತರು ” ಎಂದರೆ, 2004 ರ ನ್ಯಾಶನಲ್ ಕಮಿಷನ್ ಫೋರ್ 
ಮೈನೋರಿಟಿ ಎಜ್ಯುಕೇಶನಲ್ ಇನ್ಸ್ಟಿಟ್ಯೂಶನ್ಸ್ ಅಧಿನಿಯಮ (2005 ರ 2 ನೇ ಕೇಂದ್ರ 
ಅಧಿನಿಯಮ ) ದ 2 ನೇ ವಿಭಾಗದ (ಎಫ್ ) ಖಂಡ ಪ್ರಕಾರ ಅಲ್ಪಸಂಖ್ಯಾತರು ಎಂದು 
ನಿರ್ವಚಿಸಲ್ಪಟ್ಟ ಒಂದು ಸಮುದಾಯ ಎಂದರ್ಥ 

( ಎಲ್) ಅಲ್ಪಸಂಖ್ಯಾತ ಸಂಸ್ಥೆ ” ಎಂದರೆ, ಅಲ್ಪಸಂಖ್ಯಾತರಿಂದ 
ಹಾಗು ಅವರು ಆಡಳಿತ ನಿರ್ವಹಿಸುವಂತಹ ವೈದ್ಯಕೀಯ ಶಿಕ್ಷಣ ನೀಡುವ ಒಂದು ಸಂಸ್ಥೆ 


ರಿಂದ ಸ್ಥಾಪಿಸಲ್ಪಟ್ಟ 


ಎಂದರ್ಥ ; 


1961 ರ 


( ಎಂ ) “ ಅನಿವಾಸಿ ಭಾರತೀಯರು ” ಎಂದರೆ 

ಆದಾಯ ತೆರಿಗೆ 
ಅಧಿನಿಯಮ ( 1961 ರ 43 ನೇ ಕೇಂದ್ರ ಅಧಿನಿಯಮ ) ದ 114 ಸಿ ವಿಭಾಗದ , ( ಇ) 
ಖಂಡದಲ್ಲಿ ಅದಕ್ಕೆ ನೀಡಿರುವ ಆದೇ ಅರ್ಥವಿರುವುದು; 

( ಎನ್) ಇತರ ಹಿಂದುಳಿದ ಸಮುದಾಯಗಳು ” ಎಂದರೆ , ರಾಜ್ಯ ಸರಕಾರವು 
ಕಾಲಾಕಾಲಗಳಲ್ಲಿ ತಿದ್ದುಪಡಿಮಾಡಿ ಅಧಿಸೂಚಿಸುವ ಇತರ ಹಿಂದುಳಿದ ಸಮುದಾಯಗಳು 
ಎಂದರ್ಥ; 

( ಒ ) “ ನಿಗದಿಪಡಿಸಿದ ” ಎಂದರೆ ಈ ಅಧಿನಿಯಮದ ಪ್ರಕಾರ ರಚಿಸಿದ 
ನಿಯಮಗಳಿಂದ ನಿಗದಿಪಡಿಸಿದ ಎಂದರ್ಥ; 


( 5) “ ಖಾಸಗಿ ವೈದ್ಯಕೀಯ ಶಿಕ್ಷಣ ಸಂಸ್ಥೆ ಅಥವಾ ಸಂಸ್ಥೆ ” ಎಂದರೆ ರಾಜ್ಯ 
ವಿಧಾನಸಭೆಯ ಒಂದು ಅಧಿನಿಯಮದ ಪ್ರಕಾರ ಸ್ಥಾಪಿತವಾದ ಅಥವಾ ನಿಗಮಿತಗೊಳಿಸಿದಂತಹ 
ಒಂದು ವಿಶ್ವವಿದ್ಯಾಲಯದಲ್ಲಿ ಅಥವಾ ಅದರ ಅನುಬಂಧ ಘಟಕದೊಂದಿಗೆ ಅಫಿಲಿಯೇಟ್ 

38 


5 


ಮಾಡಲ್ಪಟ್ಟ ಹಾಗು ಕೇಂದ್ರ ಸರಕಾರ ಅಥವಾ ರಾಜ್ಯ ಸರಕಾರವು ಪ್ರಾರಂಭಿಸದ ಅಥವಾ 
ಆಡಳಿತ ನಿರ್ವಹಿಸದಂತಹ ವೈದ್ಯಕೀಯ ಶಿಕ್ಷಣ ನೀಡುವ ಹಾಗೂ ಒಂದು ಸೂಕ್ತ 
ಪ್ರಾಧಿಕಾರವು ಅಂಗೀಕರಿಸಿದ ಅಥವಾ ಪದವಿ ಅಂಗೀಕರಿಸಿ ನೀಡಿರುವಂತಹ ಒಂದು ಕಾಲೇಜು 
ಅಥವಾ ಒಂದು ಶಾಲೆ ಅಥವಾ ಒಂದು ಇಲಾಖೆ ಅಥವಾ ಯಾವುದೇ ಹೆಸರಿನಿಂದ 
ಕರೆಯಲ್ಪಡುವ ಒಂದು ಸಂಸ್ಥೆಯಾದಂತಹ ಒಂದು ಖಾಸಗಿ ಏಡೆಡ್ ಅಥವಾ ಖಾಸಾಗಿ 
ಅನ್ಏಡೆಡ್ ವೈದ್ಯಕೀಯ ಶಿಕ್ಷಣ ಸಂಸ್ಥೆ ಎಂದರ್ಥ; 

(ಕ್ಯೂ ) “ ಖಾಸಗಿ ಅನ್ ಏಡೆಡ್ ವೈದ್ಯಕೀಯ ಶಿಕ್ಷಣ ಸಂಸ್ಥೆ ” ಎಂದರೆ ಯಾವುದೇ 
ರಾಜ್ಯ ಅಥವಾ ಕೇಂದ್ರ ಸರಕಾರದಿಂದ ಸತತವಾಗಿ ಆರ್ಥಿಕ ಸಹಾಯ ಅಥವಾ ಸಹಾಯಧನ 
ಲಭಿಸದಿರುವ ಹಾಗು ಕೇಂದ್ರ ಸರಕಾರದಿಂದಲೋ ರಾಜ್ಯ ಸರಕಾರದಿಂದಲೋ ಇತರ 
ಯಾವುದೇ ಸಾರ್ವಜನಿಕ ನಿಕಾಯದಿಂದಲೇ ಸ್ಥಾಪಿಸಲ್ಪಡದ ಅಥವಾ ಆಡಳಿತ 
ನಿರ್ವಹಿಸಲ್ಪಡದ ಒಂದು ವೈದ್ಯಕೀಯ ಶಿಕ್ಷಣ ಸಂಸ್ಥೆ ಎಂದರ್ಥ ; 

( ಆರ್ ) ಮೀಸಲಾತಿ ಸೀಟು” ಎಂದರೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ 
ಹಾಗು ಇತರ ಹಿಂದುಳಿದ ಸಮುದಾಯಕ್ಕೆ ಒಳಪಟ್ಟ ವ್ಯಕ್ತಿಗಳಿಗಾಗಿ ರಾಜ್ಯ ಸರಕಾರವು 
ಅಧಿಸೂಚಿಸಿದ ಮೀಸಲಾತಿ ಸೀಟು ಎಂದರ್ಥ; 

( ಎಸ್ ) “ ಅನುಮತಿಸಲ್ಪಟ್ಟ ಸೀಟುಗಳ ಸಂಖ್ಯೆ ” ಎಂದರೆ, ಒಂದು ವೈದ್ಯಕೀಯ 
ವಿದ್ಯಾಭ್ಯಾಸ ಸಂಸ್ಥೆಯಲ್ಲಿನ ಪ್ರತಿಯೊಂದು ಅಧ್ಯಯನ ಕೋರ್ಸುಗಳಿಗೂ ವಿದ್ಯಾರ್ಥಿಗಳ 
ಪ್ರವೇಶಾತಿಗಾಗಿ ಒಂದು ಸೂಕ್ತ ಪ್ರಾಧಿಕಾರ ಅನುಮತಿಸಿರುವ ಹಾಗೂ ರಾಜ್ಯ ಸರಕಾರವು 
ಅಧಿಸೂಚನೆ ಮಾಡಿರುವಂತಹ ಒಟ್ಟು ಸೀಟುಗಳ ಸಂಖ್ಯೆ ಎಂದರ್ಥ ; 

( ಟ ) “ಪರಿಶಿಷ್ಟ ಜಾತಿ ” ಎಂದರೆ, ಭಾರತ ಸಂವಿಧಾನದ 341 ನೇ ಅನುಚ್ಛೇದದ 
ಪ್ರಕಾರ ಕೇರಳ ರಾಜ್ಯಕ್ಕೆ ಸಂಬಂಧಿಸಿ ಪರಿಶಿಷ್ಟ ಜಾತಿಗಳು 

ಜಾತಿಗಳು ಎಂದು ನಿರ್ದಿಷ್ಟಪಡಿಸಿರುವ 
ಯಾವುದೇ ಜಾತಿಯೋ ವಂಶವೋ ಗೋತ್ರವರ್ಗವೋ ಅಥವಾ ಜಾತಿಯ ಅಥವಾ ವಂಶದ 
ಅಥವಾ ಗೋತ್ರವರ್ಗದ ಭಾಗ ಅಥವಾ ಅವುಗಳ ಗುಂಪು ಎಂದರ್ಥ; 

( ಯು ) “ ಪರಿಶಿಷ್ಟ ಪಂಗಡ ” ಎಂದರೆ, ಭಾರತ ಸಂವಿಧಾನದ 342 ನೇ 
ಅನುಚ್ಛೇದದ ಪ್ರಕಾರ ಕೇರಳ ರಾಜ್ಯಕ್ಕೆ ಸಂಬಂಧಿಸಿ ಪರಿಶಿಷ್ಟ ಪಂಗಡಗಳು 
ನಿರ್ದಿಷ್ಟಪಡಿಸಿರುವ ಯಾವುದೇ ಪರಿಶಿಷ್ಟ ಪಂಗಡಗಳೋ ಗೋತ್ರವರ್ಗ ಸಮುದಾಯವೋ 
ಅಥವಾ ಅಂತಹ ಪರಿಶಿಷ್ಟ ಪಂಗಡದ ಅಥವಾ ಗೋತ್ರವರ್ಗ ಸಮುದಾಯದ ಭಾಗ ಅಥವಾ 
ಅವುಗಳಲ್ಲಿನ ಗುಂಪು ಎಂದರ್ಥ; 

39 


6 . 


3 . 


( ವಿ) ರಾಜ್ಯ ” ಎಂದರೆ, ಕೇರಳ ರಾಜ್ಯ ಎಂದರ್ಥ ; 
( ಡಬ್ಲ್ಯೂ ) “ ವಿಶ್ವವಿದ್ಯಾಲಯ ” ಎಂದರೆ 

ರಾಜ್ಯ ವಿಧಾನಸಭೆಯು ಮಂಜೂರು 
ಮಾಡಿದ ಅಧಿನಿಯಮದ ಕೆಳಗೆ ಸ್ಥಾಪಿಸಲಾದ ಒಂದು ವಿಶ್ವವಿದ್ಯಾಲಯ ಎಂದರ್ಥ . 

ಪ್ರವೇಶಾತಿ ಹಾಗು ಶುಲ್ಕ ನಿಯಂತ್ರಣೆ ಸಮಿತಿಯ ರಚನೆ . ( 1) ಖಾಸಗಿ 
ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳಿಗಿರುವ ವಿದ್ಯಾರ್ಥಿಗಳ ಪ್ರವೇಶಾತಿ ಪ್ರಕ್ರಿಯೆಯ ಮೇಲೋಟ 
ವಹಿಸುವುದಕ್ಕೆ , ಮಾರ್ಗದರ್ಶನ ನೀಡುವುದಕ್ಕೆ ಹಾಗೂ ವೈದ್ಯಕೀಯ ಕೋರ್ಸುಗಳಿಗೆ ಪ್ರವೇಶಾತಿ 
ಲಭಿಸುವ ವಿದ್ಯಾರ್ಥಿಗಳಿಂದ ವಸೂಲಿಮಾಡಬಹುದಾದಂತಹ ಫೀಸು ನಿರ್ಧರಿಸುವುದಕ್ಕಾಗಿ 
ಸರಕಾರವು, ಗಜೆಟ್ ಅಧಿಸೂಚನೆಯ ಮೂಲಕ, ಪ್ರವೇಶಾತಿ ಹಾಗೂ ಫೀಸು ನಿಯಂತ್ರಣೆ 
ಸಮಿತಿ ಎಂದು ಕರೆಯಲ್ಪಡುವ ಒಂದು ಸಮಿತಿಯನ್ನು ರೂಪೀಕರಿಸತಕ್ಕದ್ದಾಗಿದೆ. 

( 2 ) ಸಮಿತಿಯಲ್ಲಿ ಈ ಕೆಳಗಿನ ಸದಸ್ಯರುಗಳು ಒಳಗೊಂಡಿರತಕ್ಕದ್ದು, ಅದೇನೆಂದರೆ : 
( ಎ) ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟಿನ ಚೇರ್‌ಪರ್ಸನ್ 

ನಿವೃತ್ತ ನ್ಯಾಯಾಧೀಶರು 
( ಬಿ ಕಾರ್ಯದರ್ಶಿ , ಉನ್ನತ ಶಿಕ್ಷಣ ಇಲಾಖೆ ಸದಸ್ಯ ಕಾರ್ಯದರ್ಶಿ 

( ಪದ- ನಿಮಿತ್ತ) 
(ಸಿ) ಕಾರ್ಯದರ್ಶಿ , ಆರೋಗ್ಯ ಹಾಗೂ ಕುಟುಂಬ ಸದಸ್ಯ 

ಕಲ್ಯಾಣ ಇಲಾಖೆ ( ಪದ- ನಿಮಿತ್ತ) 
( ಡಿ) ಕಾರ್ಯದರ್ಶಿ , ಕಾನೂನು ಇಲಾಖೆ 

ಸದಸ್ಯ 
( ಪದ-ನಿಮಿತ್ತ) 
( ಇ) ವೈದ್ಯಕೀಯ ಶಿಕ್ಷಣ ಡೈರೆಕ್ಟರ್ 

ಸದಸ್ಯ 
( ಪದ-ನಿಮಿತ್ತ) 
( ಎಫ್ ) ಪ್ರವೇಶಾತಿ ಪರೀಕ್ಷಾ 

ಸದಸ್ಯ 
( ಪದ - ನಿಮಿತ್ತ) 
( ಜಿ ) ಸರಕಾರೀ ನಾಮನಿರ್ದೇಶಿತ ಭಾರತ 

ಸದಸ್ಯ 
ವೈದ್ಯಶಾಸ್ತ್ರ ಕೌನ್ಸಿಲಿನ ಒಬ್ಬ ಪ್ರತಿನಿಧಿ 


ಕಮಿಶನರ್ 


40 


7 


ಸದಸ್ಯ 


ಸದಸ್ಯ 


(ಎಚ್ ) ಚೇರ್‌ಪರ್ಸನ್‌ರವರೊಂದಿಗೆ ಸಮಾಲೋಚಿಸಿ 

ಸರಕಾರ ನಾಮನಿರ್ದೇಶಿಸುವ ಒಬ್ಬ ಶಿಕ್ಷಣ ತಜ್ಞ 
( ಐ ) ಚೇರ್‌ಪರ್ಸನರವರೊಂದಿಗೆ ಸಮಾಲೋಚಿಸಿ 

ಸರಕಾರ ನಾಮನಿರ್ದೇಶಿಸುವ ಪರಿಶಿಷ್ಟ ಜಾತಿ 
ಅಥವಾ ಪರಿಶಿಷ್ಟ ಪಂಗಡ ಸಮುದಾಯಕ್ಕೆ 

ಒಳಪಟ್ಟ ಒಬ್ಬ ಶಿಕ್ಷಣ ತಜ್ಞ 
( ಜೆ ) ಚೇರ್‌ಪರ್ಸನರವರೊಂದಿಗೆ ಸಮಾಲೋಚಿಸಿ 

ಸರಕಾರ ನಾಮನಿರ್ದೇಶಿಸುವ ಒಬ್ಬ ಚಾರ್ಟೆಡ್ 
ಅಕೌಂಟಂಟ್ 


ಸದಸ್ಯ 


4 . 


ಸಮಿತಿಯ ಕಾಲಾವಧಿ ಹಾಗೂ ಸದಸ್ಯರ ಸೇವಾ ಷರತ್ತುಗಳು. (1) ಪದನಿಮಿತ್ತ 
ಸದಸ್ಯರುಗಳ ಹೊರತಾಗಿ, ಸಮಿತಿಯಲ್ಲಿನ ಸದಸ್ಯರ ಕಾಲಾವಧಿಯು, ಅದರ ಅಧಿಸೂಚನೆ 
ದಿನಾಂಕದಿಂದ ಮೂರು ವರ್ಷ ಕಾಲಾವಧಿಯ ವರೆಗೆ ಆಗಿರತಕ್ಕದ್ದು. 

( 2) ಸಮಿತಿಯಲ್ಲಿನ ಸದಸ್ಯರುಗಳು ಈ ಅಧಿನಿಯಮದ ನಿಬಂಧನೆಗಳಿಗೆ ಅದರ 
ಕೆಳಗೆ ರಚಿಸಿದ ನಿಯಮಗಳಿಗೆ ವಿಧೇಯವಾಗಿ ಹೊಸ ಸಮಿತಿಯನ್ನು ರೂಪೀಕರಿಸುವವರೆಗೆ 
ಅಧಿಕೃತ ಸ್ಥಾನದಲ್ಲಿ ಮುಂದುವರಿಯತಕ್ಕದ್ದು. 

(3) ನಾಮನಿರ್ದೇಶಿತ ಸದಸ್ಯರು, ಸರಕಾರದ ಇಚ್ಛಾನುಸಾರ ಕಾಲ ಅಧಿಕೃತ 
ಸ್ಥಾನವನ್ನು ವಹಿಸಬಹುದಾಗಿದೆ ಹಾಗೂ ಅದು ಒಂದು ಸಲ ಮೂರು ವರ್ಷಕ್ಕಿಂತ 
ಅಧಿಕವಾಗಿರತಕ್ಕದ್ದಲ್ಲ ಹಾಗು ಮರುನೇಮಕಾತಿಗೆ ಅರ್ಹತೆ ಇರುವುದಾಗಿದೆ; 

ಆದರೆ , ಒಬ್ಬರನ್ನು ಎರಡು ಸಲಕ್ಕಿಂತ ಹೆಚ್ಚಾಗಿ ಸದಸ್ಯನಾಗಿ ನೇಮಕಗೊಳಿಸತಕ್ಕದ್ದಲ್ಲ . 

(4) ಒಂದು ಆಕಸ್ಮಿಕ ತೆರವನ್ನು ಭರ್ತಿಗೊಳಿಸುವುದಕ್ಕಾಗಿ ನಾಮನಿರ್ದೇಶಿಸಲ್ಪಟ್ಟ 
ಒಬ್ಬ ಸದಸ್ಯನ ಪದಾವಧಿಯು ಯಾರ ಸ್ಥಾನಕ್ಕೆ ಆತನನ್ನು ನಾಮನಿರ್ದೇಶಿಸಲ್ಪಟ್ಟಿರುವುದೋ ಆ 
ಸದಸ್ಯನ ಉಳಿದ ಕಾಲಾವಧಿವರೆಗೆ ಆಗಿರುವುದಾಗಿದೆ. 
(5 ) ನಾಮನಿರ್ದೇಶಿತ ಸದಸ್ಯನಿಗೆ, 

ಸ್ವತಃ ಕೈಬರವಣಿಗೆಯಲ್ಲಿ ಸರಕಾರಕ್ಕೆ ಬರೆದು 
ತಿಳಿಸುತ್ತಾ ಅವರ ಸ್ಥಾನಕ್ಕೆ ರಾಜೀನಾಮೆ ನೀಡಬಹುದಾಗಿದೆ ಹಾಗೂ ಸರಕಾರವು ಅವರ 
ರಾಜೀನಾಮೆಯನ್ನು ಸ್ವೀಕರಿಸುವವರೆಗೆ ಅಧಿಕೃತ ಸ್ಥಾನದಲ್ಲಿ ಮುಂದುವರಿಯಬಹುದಾಗಿದೆ. 


41 


8 


5 . 


( 6 ) ಸಮಿತಿಯ ಯಾವುದೇ ಪ್ರಕ್ರಿಯೆಗಳು ಅಥವಾ ಕ್ರಮಗಳು , ಅದರ 
ರೂಪೀಕರಣದಲ್ಲಿ ಯಾವುದಾದರು ಕುಂದುಕೊರತೆ ಅಥವಾ ನ್ಯೂನತೆಗಳಿವೆ ಎಂಬ 
ಕಾರಣದಿಂದಾಗಿ ಅಥವಾ ಯಾವುದೇ ಸದಸ್ಯನ ಅಧಿಕೃತ ಸ್ಥಾನದ ತೆರವು ಅಸ್ತಿತ್ವದಲ್ಲಿದೆ 
ಎಂಬ ಕಾರಣದಿಂದಾಗಿ ಅಸಿಂಧು ಎಂದು ಭಾವಿಸತಕ್ಕದ್ದಲ್ಲ . 
( 7 ) ಸಮಿತಿಯು ಅದರ ಕಾರ್ಯನಿರ್ವಹಣೆಗಾಗಿ 

ಅದರದ್ದೇ ಆದ ಪ್ರಕ್ರಿಯೆಗಳನ್ನು 
ಪಾಲಿಸತಕ್ಕದ್ದು. 

( 8 ) ಚೇರ್‌ಪರ್ಸನಿನ ಹಾಗೂ ಸದಸ್ಯರ ಸಂಬಳ, ಭತ್ಯೆಗಳು ಹಾಗೂ ಇತರ 
ಸೇವಾ ಷರತ್ತುಗಳು ನಿಗದಿಪಡಿಸಬಹುದಾದಂತಹ ರೀತಿಯಲ್ಲಿ ಆಗಿರತಕ್ಕದ್ದು. 

ಸಮಿತಿಯ ಸಭೆ (1) ಸಮಿತಿಯು, ಅಗತ್ಯವಿರುವಾಗಲೆಲ್ಲಾ ಚೇರ್‌ಪರ್ಸನ್‌ರವರು 
ತೀರ್ಮಾನಿಸುವಂತಹ ಸಮಯದಲ್ಲಿ ಹಾಗೂ ಸ್ಥಳದಲ್ಲಿ ಸಭೆ ಸೇರತಕ್ಕದ್ದು. 

( 2 ) ಚೇರ್ ಪರ್ಸನ್‌ ಅಥವಾ ಅವರ ಗೈರುಹಾಜರಿಯಲ್ಲಿ ಸಭೆಯಲ್ಲಿ 
ಹಾಜರಾಗಿರುವ ಸದಸ್ಯರೊಳಗಿನಿಂದ ಆಯ್ದ ಸಮಿತಿಯ ಒಬ್ಬ ಸದಸ್ಯನು ಸಭೆಯ ಅಧ್ಯಕ್ಷತೆ 
ವಹಿಸತಕ್ಕದ್ದು. 

( 3) ಸಮಿತಿಯ ಸಭೆಯ ಕ್ವಾರಂ ನಾಲ್ಕು ಆಗಿರತಕ್ಕದ್ದು. 

ಅನರ್ಹತೆ ( 1) ಯಾವುದೇ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಸಂಬಂಧಪಟ್ಟ 
ಯಾವುದೇ ವ್ಯಕ್ತಿಗೆ ಸಮಿತಿಯ ಒಬ್ಬ ಸದಸ್ಯನಾಗಲು ಅರ್ಹತೆ ಇರುವುದಲ್ಲ. 

(2) ಸರಕಾರಕ್ಕೆ ಪದನಿಮಿತ್ತ ಸದಸ್ಯನ ಹೊರತಾದ ಯಾವುದೇ ಸದಸ್ಯನನ್ನು, 
ಆತನು, 

( ಎ )ಎ) ಒಬ್ಬ 

ಒಬ್ಬ ಅವಿಮುಕ್ತ ದಿವಾಳಿಯೆಂದು ಘೋಷಿಸಲ್ಪಟ್ಟಲ್ಲಿ; 
( ಬಿ ) 

ಶಾರೀರಿಕ ಹಾಗೂ ಮಾನಸಿಕ ವೈಕಲ್ಯದಿಂದಾಗಿ ಆ ರೀತಿಯಲ್ಲಿ 
ಮುಂದುವರಿಯಲು 

ಅಶಕ್ತನಾದ್ದಲ್ಲಿ ; 

( ಸಿ ) ಅಸ್ವಸ್ಥ ಚಿತ್ತದಿಂದ ಬಳಲುತ್ತಿರುವವನಾಗಿದ್ದಲ್ಲಿ ಹಾಗೂ ಸಕ್ಷಮ 
ನ್ಯಾಯಾಲಯವು ಆ 

ರೀತಿ ಘೋಷಿಸಲ್ಪಟ್ಟಿದ್ದಲ್ಲಿ; 
( ಡಿ) ನೈತಿಕ ಅಥಃಪತನಕ್ಕೊಳಪಟ್ಟು ಸರಕಾರವು ಭಾವಿಸುವ ಒಂದು ಅಪರಾಧಕ್ಕೆ 
ಅಥವಾ ಆರ್ಥಿಕ ಅವ್ಯವಹಾರಕ್ಕೆ ಶಿಕ್ಷಿಸಲ್ಪಟ್ಟಿದ್ದಲ್ಲಿ; 


6 . 


42 


9 


مع 


7 . 


( ಇ ) ಸರಕಾರದ ಅಭಿಪ್ರಾಯದಲ್ಲಿ , ಆ ಸ್ಥಾನದಲ್ಲಿ ಮುಂದುವರಿಯುವುದು 
ಸಾರ್ವಜನಿಕ ಹಿತಾಸಕ್ತಿಗೆ ಹಾನಿಕರವಾಗುವಂತಹ ರೀತಿಯಲ್ಲಿ ತನ್ನ ಅಧಿಕೃತ ಸ್ಥಾನವನ್ನು 
ದುರುಪಯೋಗಪಡಿಸಬಹುದಾದುದರಿಂದ, ತೊಲಗಿಸಬಹುದಾಗಿದೆ: 

ಆದರೆ, ಈ ವಿಷಯದಲ್ಲಿ ಅಂತಹ ವ್ಯಕ್ತಿಗೆ ಹೇಳಲಿಕ್ಕಿರುವುದನ್ನು ಹೇಳಲು ಒಂದು 
ಅವಕಾಶವನ್ನು ನೀಡತಕ್ಕದ್ದಾಗಿದೆ. 

ಸಮಿತಿಯ ಅಧಿಕಾರಿಗಳು ಹಾಗೂ ಇತರ ನೌಕರರು . (1 ) ಸರಕಾರವು, 
ಸಮಿತಿಯ ಕರ್ತವ್ಯಗಳನ್ನು ದಕ್ಷವಾಗಿ ನಿರ್ವಹಿಸುವುದಕ್ಕೆ ಅಗತ್ಯವಾಗಬಹುದಾದಂತಹ 
ಅಧಿಕಾರಿಗಳನ್ನು ಹಾಗೂ ನೌಕರರನ್ನು ಸಮಿತಿಗೆ ಒದಗಿಸತಕ್ಕದ್ದು. 

( 2 ) ಸಮಿತಿಯ ಅಗತ್ಯಗಳಿಗಾಗಿ ನೇಮಿಸಲ್ಪಟ್ಟ ಅಧಿಕಾರಿಗಳ ಹಾಗೂ 
ನೌಕರರ ಸಂಬಳ, ಗಳು ಹಾಗೂ ಇತರ ಸೇವಾ ನಿಬಂಧನೆಗಳು ನಿಗದಿಪಡಿಸ 
ಬಹುದಾದಂತಹ ಪ್ರಕಾರವಾಗಿರುವುದಾಗಿದೆ. 

ಸಮಿತಿಯ ಅಧಿಕಾರಗಳು ಹಾಗೂ ಕರ್ತವ್ಯಗಳು. (1) ಸಮಿತಿಯು, ಈ ಕೆಳಗಿನ 
ಅಧಿಕಾರಗಳನ್ನು ಹಾಗೂ ಕರ್ತವ್ಯಗಳನ್ನು ವಿನಿಯೋಗಿಸತಕ್ಕದ್ದು ಹಾಗೂ ನಿರ್ವಹಿಸತಕ್ಕದ್ದು, 
ಅದೇನೆಂದರೆ: 


ಭತ್ಯೆಗಳು 


8 . 


ಶಿಕ ಣ 


( ಎ) ಪ್ರತಿಯೊಂದು ವೈದ್ಯಕೀಯ ಕೋರ್ಸಿಗೆ ಸಂಬಂಧಿಸಿ ಸಂಸ್ಥೆಯು ವಸೂಲಿ 
ಮಾಡಬಹುದಾದ ಫೀಸನ್ನು ನಿಗದಿಪಡಿಸಲು ಸಮಿತಿಯನ್ನು ಪ್ರಾಪ್ತಗೊಳಿಸುವುದಕ್ಕಾಗಿ 
ಅಗತ್ಯವಾಗಬಹುದಾದ ವಿವರಣೆಗಳನ್ನು ಅಥವಾ ದಾಖಲೆಗಳನ್ನು ಅಥವಾ ದಸ್ತಾವೇಜುಗಳನ್ನು 
ನೀಡಲು ಒಂದು ನಿರ್ದಿಷ್ಟ ದಿನಾಂಕದಂದು ಒಂದು ಖಾಸಗಿ ವೈದ್ಯಕೀಯ 
ಸಂಸ್ಥೆಯೊಡನೆ ಅವಶ್ಯಪಡತಕ್ಕದ್ದು ಹಾಗೂ ಆ ರೀತಿಯಲ್ಲಿ ಸಮಿತಿಯು ನಿಗದಿಪಡಿಸಿದಂತಹ 
ಫೀಸಿಗೆ ಸರಕಾರವು ಅಧಿಸೂಚಿಸಿದಂತಹ ಕಾಲಾವಧಿಗೆ ಸಿಂಧುತ್ವ ಇರುವುದಾಗಿದೆ ; 

( ಬಿ ) ಅಂತಿಮ ಫೀಸು ನಿರ್ಧರಿಸುವುದರಲ್ಲಿ ಯಾವುದಾದರು ಕಾರಣದಿಂದಾಗಿ 
ಕಾಲವಿಳಂಬ ಉಂಟಾಗಬಹುದೆಂದು ಸಮಿತಿಗೆ ಮನವರಿಕೆಯಾದಲ್ಲಿ ಅದಕ್ಕೆ ಒಂದು ತಾತ್ಕಾಲಿಕ 
ಫೀಸನ್ನು ನಿರ್ಧರಿಸಿ ಪ್ರಕಟಿಸಬಹುದಾಗಿದೆ ಹಾಗೂ ಅಂತಹ ಫೀಸು ನಿರ್ಧರಿಸಿದ ಆದೇಶ 
ಹೊರಡಿಸಿದ ದಿನಾಂಕದಿಂದ ತೊಂಭತ್ತು ದಿವಸಗಳೊಳಗೆ ಅಂತಿಮ ಫೀಸನ್ನು ನಿರ್ಧರಿಸತಕ್ಕದ್ದು 
ಹಾಗೂ ಅದನ್ನು ( ಎ) ಖಂಡದಲ್ಲಿ ಹೇಳಿದ ಪ್ರಕಾರ ಅಧಿಸೂಚಿಸತಕ್ಕದ್ದು; 


G 41 /2017/ GPC. 


43 


10 


ಈ ಅಧಿನಿಯಮದ ಅಥವಾ ಅದರ ಪ್ರಕಾರ ರಚಿಸಿದ ನಿಯಮಗಳ 
ಉಪಬಂಧಗಳಿಗೆ ವಿರುದ್ಧದ ಪ್ರವೇಶಾತಿಗೆ ಸಂಬಂಧಿಸಿ ಒಂದು ದೂರು ಲಭಿಸುವಾಗ ದೂರನ್ನು 
ಆಲಿಸುವುದು ಅಥವಾ ಸ್ವತಃ 

ಯಾವುದಾದರು ಖಾಸಗಿ ವೈದ್ಯಕೀಯ ಶಿಕ್ಷಣ ಸಂಸ್ಥೆಯು, ಇದರ 
ಪ್ರಕಾರದ ಉಪ- ಬಂಧಗಳಿಗೆ ವಿರುದ್ಧವಾಗಿ ಪ್ರವೇಶಾತಿ ನೀಡಿರುವುದೋ ಅಧಿನಿಯಮದ 
ಉಪ- ಬಂಧಗಳ ಪ್ರಕಾರ ನಿರ್ಧರಿಸಲ್ಪಟ್ಟ ಫೀಸಿಗಿಂತ ಅಧಿಕ ಫೀಸನ್ನು ವಸೂಲಿಮಾಡುವುದೋ 
ಕ್ಯಾಪಿಟೇಶನ್ ಫೀಸೋ ಅಮಿತ ದರವನ್ನೋ ಪಡೆದುಕೊಳ್ಳುವುದಿದ್ದಲ್ಲಿ ತನಿಖೆಯನ್ನು 
ನಡೆಸುವುದು; 

(ii) ಉಪ- ಖಂಡ (i) ರ ಪ್ರಕಾರ ತನಿಖೆ ನಡೆಸುವ ಅಗತ್ಯಕ್ಕಾಗಿ ಸಂಸ್ಥೆಯನ್ನು 
ತಪಾಸಣೆಗೆ ವಿಧೇಯಗೊಳಿಸತಕ್ಕದ್ದು; 

ಆದರೆ, ಸಮಿತಿಗೆ ಸರಕಾರದ ಅಥವಾ ಸಂಬಂಧಪಟ್ಟ ವಿಶ್ವವಿದ್ಯಾಲಯದ ಅಥವಾ 
ಸೂಕ್ತ ಪ್ರಾಧಿಕಾರದ ನಿರ್ದೆಶದ ಮೇರೆಗೆ ಸಂಬಂಧಪಟ್ಟ ಇಲಾಖೆಯು ತಯಾರು ಮಾಡಿದ 
ಯಾವುದಾದರು ತಪಾಸಣಾ ವರದಿಯ ಮೇಲೆ (1) ನೇ ಉಪ- ಖಂಡ ಪ್ರಕಾರವಿರುವ ಒಂದು 
ತನಿಖೆಯನ್ನು ನಡೆಸಿದ ಮೇಲೆ (4) ನೇ ಉಪ- ವಿಭಾಗ ಪ್ರಕಾರ ಕ್ರಮಕೈಗೊಳ್ಳಬಹುದಾಗಿದೆ. 

( 2) ಈ ಅಧಿನಿಯಮದ ಕೆಳಗೆ ನಡೆಸಬೇಕಾದಂತಹ ಯಾವುದೇ ತನಿಖೆಯ 
ಅಗತ್ಯಕ್ಕಾಗಿ, ಸಮಿತಿಗೆ, 1908 ರ ಸಿವಿಲ್ ಪ್ರಕ್ರಿಯಾ ಸಂಹಿತೆ (1908ರ 5 ನೇ ಕೇಂದ್ರ 
ಅಧಿನಿಯಮ) ಪ್ರಕಾರ ಒಂದು ದಾವೆಯ ವಿಚಾರಣೆಯನ್ನು ನಡೆಸುವಾಗ ಒಂದು ಸಿವಿಲ್ 
ಕೋರ್ಟಿಗಿರುವ ಎಲ್ಲಾ ಅಧಿಕಾರಗಳು ಈ ಕೆಳಗಿನ ವಿಷಯಗಳಿಗೆ ಸಂಬಂಧಿಸಿ ಇರುವುದಾಗಿದೆ, 
ಅದೇನೆಂದರೆ: 


( ಎ ) ಯಾವುದೇ ಸಾಕ್ಷಿಯನ್ನು ಕರೆಸುವುದಕ್ಕೆ ಹಾಗೂ ಹಾಜರಿ ಖಾತ್ರಿ 
ಪಡಿಸುವುದಕ್ಕೆ ಹಾಗು ಸತ್ಯಪ್ರತಿಜ್ಞೆಯ ಮೇಲೆ ವಿಚಾರಣೆ ನಡೆಸುವುದಕ್ಕೆ ; 

( ಬಿ) ಯಾವುದಾದರು ದಾಖಲೆಯನ್ನು ಕಂಡುಹಿಡಿಯುವುದಕ್ಕೆ ಹಾಗೂ 
ಹಾಜರುಪಡಿಸಲು ಅಗತ್ಯಪಡುವುದಕ್ಕೆ; 
( ಸಿ) ಶಪಥ ಪತ್ರದ ಮೇಲೆ ಸಾಕ್ಷ್ಯವನ್ನು ಸ್ವೀಕರಿಸುವುದಕ್ಕೆ ; ಹಾಗೂ 

ಸಾಕ್ಷಿಗಳ ವಿಚಾರಣೆ ನಡೆಸುವುದಕ್ಕೆ ಹಾಗೂ ಸ್ಥಳ ಪರಿಶೋಧನೆಯನ್ನು 
ನಡೆಸುವುದಕ್ಕೆ ಬೇಕಾಗಿ ಆಯೋಗಗಳನ್ನು ಕಳುಹಿಸುವುದಕ್ಕೆ . 


ತಿ 


44 


11 


( 3) ಸಮಿತಿಯು ನಿರ್ಧರಿಸಿದಂತಹ ಫೀಸು ಆ ಶೈಕ್ಷಣಿಕ ವರ್ಷದಲ್ಲಿ ಖಾಸಗಿ 
ವೈದ್ಯಕೀಯ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರವೇಶಾತಿ ಪಡೆದ ವಿದ್ಯಾರ್ಥಿಗಳಿಗೂ ಅನ್ವಯವಾಗಿರುವುದಾಗಿದೆ 
ಹಾಗೂ ಅದನ್ನು ಪ್ರಸ್ತುತ ಸಂಸ್ಥೆಯಲ್ಲಿ ಅಥವಾ ವಿಶ್ವವಿದ್ಯಾಲಯದಲ್ಲಿ ಆತನು ಕೋರ್ಸನ್ನು 
ಪೂರ್ತಿಕರಿಸುವ ತನಕ ಪರಿಷ್ಕರಿಸತಕ್ಕದ್ದಲ್ಲ . ಯಾವುದೇ ಖಾಸಗಿ ವೈದ್ಯಕೀಯ ಶಿಕ್ಷಣ ಸಂಸ್ಥೆಯೂ 
ಒಬ್ಬ ವಿದ್ಯಾರ್ಥಿಯಿಂದ ಒಂದು ಶೈಕ್ಷಣಿಕ ವರ್ಷದಲ್ಲಿ ಒಂದು ವರ್ಷದ ಫೀಸಿಗಿಂತ ಅಧಿಕ 
ಫೀಸನ್ನು ವಸೂಲಿಮಾಡತಕ್ಕದ್ದಲ್ಲ . ಒಂದು ಶೈಕ್ಷಣಿಕ ವರ್ಷದಲ್ಲಿ ಒಂದು ವರ್ಷದ ಫೀಸಿಗಿಂತ 
ಅಧಿಕ ವಸೂಲಿಮಾಡುವ ಫೀಸನ್ನು ಕ್ಯಾಪಿಟೇಶನ್ ಫೀಸು ವಸೂಲಿಮಾಡಲ್ಪಡುವುದಾಗಿ 
ಅರ್ಥಕಲ್ಪಿಸಲ್ಪಡುವುದು ಹಾಗೂ ಅದರ ವಿರುದ್ಧದ ಕ್ರಮಕ್ಕೆ ಒಳಪಡುವುದಾಗಿರುವುದಾಗಿದೆ. 


( 4 ) ಸಮಿತಿಗೆ ಪ್ರವೇಶಾತಿ ಅಥವಾ ಫೀಸಿಗೆ ಸಂಬಂಧಿಸಿದಂತಹ ಅಧಿನಿಯಮದ 
ಅಥವಾ ಅದರ ಕೆಳಗೆ ರಚಿಸಿದ ನಿಯಮಗಳ ಉಪಬಂಧಗಳನ್ನು ಅಂತಹ ಸಂಸ್ಥೆಯು 
ಉಲ್ಲಂಘಿಸಿದೆಯೆಂದು ಮನವರಿಕೆಯಾದಲ್ಲಿ ಅಂತಹ ಸಂಸ್ಥೆಯ ಮೇಲೆ ಈ ಕೆಳಗಿನ ಕಾನೂನು 
ಕ್ರಮಗಳನ್ನು ಕೈಗೊಳ್ಳುವುದಕ್ಕಾಗಿ ಸರಕಾರದೊಡನೆ ಶಿಫಾರಸು ಮಾಡಬಹುದಾಗಿದೆ, 
ಆದೇನೆಂದರೆ: 


( ಎ) ಹತ್ತು ಲಕ್ಷ ರೂಪಾಯಿವರೆಗಿರುವ ಮೋಟರಿ ಫೈನನ್ನು ಹಾಗೂ ಅದರ 
ಮೇಲೆ ವರ್ಷಂಪ್ರತಿ ಹನ್ನೆರಡು ಶೇಕಡಾ ಎಂಬ ದರದಲ್ಲಿ ಬಡ್ಡಿಯನ್ನು ಸೇರಿಸಿ ಸಂಸ್ಥೆಯ 
ಮೇಲೆ ಹೊರಿಸುತ್ತಾ ಅದನ್ನು ಸಾರ್ವಜನಿಕ ಭೂಕಂದಾಯ ಬಾಕಿ 
ವಸೂಲಿಮಾಡುವುದಕ್ಕೆ ; 

( ಬಿ ) ಈ ಅಧಿನಿಯಮದ ಅಥವಾ ಅದರ ಕೆಳಗೆ ಉಂಟುಮಾಡಿರುವ 
ಯಾವುದೇ ಉಪಬಂಧಗಳಿಗೆ ವಿರುದ್ಧವಾಗಿ ಒಂದು ಪ್ರತ್ಯೇಕ ಸಂಸ್ಥೆಯಲ್ಲಿನ ಯಾವುದೇ ಅಥವಾ 
ಎಲ್ಲಾ ಸೀಟುಗಳಿಗೆ ಸಂಬಂಧಿಸಿ ನಡೆಸಿದ ಪ್ರವೇಶಾತಿಯನ್ನು ಅಸಿಂಧುವೆಂದು ಘೋಷಿಸುವುದಕ್ಕೆ 
ಹಾಗು ನಂತರ ಸಂಸ್ಥೆಯು, ಅಂತಹ ವಿದ್ಯಾರ್ಥಿಯ ಪ್ರವೇಶಾತಿಯನ್ನು ಆದಷ್ಟು ಬೇಗನೆ ರದ್ದು 
ಮಾಡತಕ್ಕದ್ದು ಹಾಗೂ ಅಂತಹ ವಿದ್ಯಾರ್ಥಿಯ ಎನ್ರೋಲ್‌ಮೆಂಟನ್ನು ಸಂಬಂಧಪಟ್ಟ 
ವಿಶ್ವವಿದ್ಯಾಲಯವು ರದ್ದುಗೊಳಿಸತಕ್ಕದ್ದು ಹಾಗೂ ವಿದ್ಯಾರ್ಥಿಯು ಇದುವರೆಗೆ ಹಾಜರಾದ, 
ಯಾವುದಾದರು ಪರೀಕ್ಷೆಯಲ್ಲಿನ ಅವನ ಫಲಿತಾಂಶವನ್ನು ರದ್ದುಗೊಳಿಸತಕ್ಕದ್ದು; 


45 


12 


( ಸಿ) ಸಮಿತಿಯು ನಿಗದಿಪಡಿಸಿದ ಫೀಸಿಗಿಂತ ಅಧಿಕವಾಗಿ ವಸೂಲಿಮಾಡಿದ 
ಯಾವುದೇ ಮೊತ್ತವನ್ನು ಅಥವಾ ಕ್ಯಾಪಿಟೇಶನ್ ಫೀಸಾಗಿ ವಸೂಲಿ ಮಾಡಿದ ಯಾವುದೇ 
ಮೊತ್ತವನ್ನು ಅಥವಾ ಅಮಿತ ಲಾಭಕ್ಕಾಗಿ ಪಡೆದ ಯಾವುದೇ ಮೊತ್ತವನ್ನು ಆದೇಶದಲ್ಲಿ 
ನಿರ್ದಿಷ್ಟಪಡಿಸಿದಂತಹ ಕಾಲಾವಧಿಯೊಳಗೆ ವಿದ್ಯಾರ್ಥಿಗೆ ಸಂಸ್ಥೆಯು ಹಿಂತಿರುಗಿ ನೀಡಬೇಕೆಂದು 
ಆದೇಶ ಹೊರಡಿಸುವುದಕ್ಕೆ ; 

ಆದರೆ, ನಿರ್ದಿಷ್ಟಪಡಿಸಿದ ಕಾಲಾವಧಿಯೊಳಗೆ ವಿದ್ಯಾರ್ಥಿಗೆ ಮೊತ್ತವನ್ನು ಹಿಂತಿರುಗಿ 
ನೀಡುವುದರಲ್ಲಿ ಸಂಸ್ಥೆಯು ಲೋಪವೆಸಗಿದ್ದಲ್ಲಿ, ಅದನ್ನು ವರ್ಷಂಪ್ರತಿ ಹನ್ನೆರಡು ಶೇಕಡಾ ಎಂಬ 
ದರದಲ್ಲಿ ಬಡ್ಡಿ ಸಮೇತ ಸಾರ್ವಜನಿಕ ಭೂಕಂದಾಯ ಬಾಕಿ ಎಂಬಂತೆ ವಸೂಲಿಮಾಡಿ 
ವಿದ್ಯಾರ್ಥಿಗೆ ನೀಡತಕ್ಕದ್ದಾಗಿದೆ. 

( ಡಿ) ಯಾವುದಾದರೂ ವೈದ್ಯಕೀಯ ಕೋರ್ಸಿನ ಪ್ರವೇಶಾತಿಯನ್ನು ಅದಕ್ಕೆ 
ಯುಕ್ತವೆಂದು ತೋರುವ ಅಂತಹ ಕಾಲಾವಧಿಗೆ ತಡೆಯಲು ಅಥವಾ ಅನುಮತಿಸಲ್ಪಟ್ಟ 
ಪ್ರವೇಶಾತಿಯನ್ನು ಕಡಿಮೆಗೊಳಿಸಲು ಸಂಸ್ಥೆಗೆ ಆದೇಶ ನೀಡುವುದಕ್ಕೆ ; 

( ಇ) ಸಂಸ್ಥೆಯ ಅಂಗೀಕಾರವನ್ನು ರದ್ದುಮಾಡಲು ವಿಶ್ವವಿದ್ಯಾಲಯಕ್ಕೆ ಅಥವಾ 
ಸೂಕ್ತ ಪ್ರಾಧಿಕಾರಕ್ಕೆ ಶಿಫಾರಸು ಮಾಡುವುದಕ್ಕೆ ; 

( ಎಫ್) ಅದಕ್ಕೆ ಸೂಕ್ತವೆಂದು ತೋರುವಂತಹ ಇತರ ಯಾವುದಾದರು 
ಕ್ರಮಗಳು ಕೈಗೊಳ್ಳುವುದಕ್ಕೆ . 

(5) ಒಂದು ಸಂಸ್ಥೆಯ ಪ್ರವೇಶಾತಿಯು ನ್ಯಾಯಯುತ ಹಾಗು ಪಾರದರ್ಶಕವಾದ 
ರೀತಿಯಲ್ಲಾಗಿದೆ ನಡೆದಿರುವುದೆಂದು ಸಮಿತಿಯು ದೃಢಪಡಿಸತಕ್ಕದಾಗಿದೆ. 

ಪ್ರವೇಶಾತಿಯ ಅರ್ಹತೆ ( 1) ಒಂದು ಖಾಸಗಿ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಿರುವ 
ಪ್ರವೇಶಾತಿಯ ಅರ್ಹತೆಯು ಸೂಕ್ತ ಪ್ರಾಧಿಕಾರವು ಅಧಿಸೂಚನೆ ಮಾಡಲ್ಪಡುವ 
ಪ್ರಕಾರವಾಗಿರತಕ್ಕದ್ದು. 

(2) ಅಂತಹ ಸಂಸ್ಥೆಯಲ್ಲಿ ಅನುಮತಿಸಲ್ಪಟ್ಟ ಸೀಟುಗಳಿಗಿರುವ ವಿದ್ಯಾರ್ಥಿಗಳ 
ಪ್ರವೇಶಾತಿಯು ಕಟ್ಟುನಿಟ್ಟಾಗಿ ಸರಕಾರವು ನಿಗದಿಪಡಿಸಬಹುದಾದಂತಹ ರೀತಿಯಲ್ಲಿನ ಸಾಮಾನ್ಯ 
ಪ್ರವೇಶ ಪರೀಕ್ಷೆಯಲ್ಲಿ ಲಭಿಸಿದ ಅವರೊಳಗಿನ ಅರ್ಹತೆಯ ತಳಹದಿಯಲ್ಲಿ ಆಗಿರತಕ್ಕದ್ದು. 


9 . 


46 


13 


( 3) ಖಾಸಗಿ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳಿಗಿರುವ ಎಲ್ಲಾ ಪ್ರವೇಶಾತಿಗಳು ಈ 
ಅಧಿನಿಯಮದ ಅದರ ಕೆಳಗೆ ಉಂಟುಮಾಡಿರುವ ನಿಯಮಗಳ ಉಪ- ಬಂಧಗಳಿಗೆ ಅನುಸಾರವಾಗಿ 
ನಡೆಸತಕ್ಕದ್ದು ಹಾಗೂ ಅದಕ್ಕೆ ವಿರುದ್ಧವಾಗಿ ನಡೆಸಿದ ಎಲ್ಲಾ ಪ್ರವೇಶಾತಿಯು 
ಅಸಿಂಧುವಾಗುವುದಾಗಿದೆ. 


10 . 


ಮೀಸಲಾತಿ ಸೀಟುಗಳು. ಭಾರತ ಸಂವಿಧಾನದ 30 ನೇ ಅನುಚ್ಛೇದ 1 ನೇ 
ಖಂಡದಲ್ಲಿ ಉಲ್ಲೇಖಿಸಿರುವ ಅಲ್ಪಸಂಖ್ಯಾತರ ಶಿಕ್ಷಣ ಸಂಸ್ಥೆಗಳ ಹೊರತಾದ ಖಾಸಗಿ 
ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳಲ್ಲಿನ ಪ್ರವೇಶಾತಿಗೆ, ಪರಿಶಿಷ್ಟ ಜಾತಿ , ಪರಿಶಿಷ್ಟ 
ಪಂಗಡಕ್ಕೊಳಪಡುವ ವಿದ್ಯಾರ್ಥಿಗಳಿಗೆ ಹಾಗೂ ಇತರ ಹಿಂದುಳಿದ ಪಂಗಡಕ್ಕೊಳಪಟ್ಟ 
ವಿದ್ಯಾರ್ಥಿಗಳಿಗೆ ಪ್ರವೇಶಾತಿಯ ಹಂತದಲ್ಲಿ ಸರಕಾರವು ನಿಗದಿಪಡಿಸಬಹುದಾದಂತಹ 
ಮೀಸಲಾತಿಯು ಇರುವುದಾಗಿದೆ. 

ಫೀಸು ನಿರ್ಣಯಿಸುವುದಕ್ಕಿರುವ ಅಂಶಗಳು. (1) ಸಮಿತಿಯು ಒಂದು ಖಾಸಗಿ 
ವೈದ್ಯಕೀಯ ಶಿಕ್ಷಣ ಸಂಸ್ಥೆಯು ವಸೂಲಿ ಮಾಡುವ ಫೀಸು ನಿಗದಿಪಡಿಸಬಹುದಾದಂತಹ 
ರೀತಿಯಲ್ಲಿ , ಈ ಕೆಳಗಿನ ಅಂಶಗಳನ್ನು ಪರಿಗಣಿಸಿ ನಿರ್ಣಯಿಸತಕ್ಕದ್ದು, ಅದೇನೆಂದರೆ : 
( ಎ) ಖಾಸಗೀ 

ಖಾಸಗಿ ವೈದ್ಯಕೀಯ ಶಿಕ್ಷಣ ಸಂಸ್ಥೆಯು ಇರುವ ಸ್ಥಳ; 
( ಬಿ ) ಮೆಡಿಕಲ್ ಕೋರ್ಸಿನ ರೀತಿ; 
( ಸಿ) ಸ್ಥಳದ ಹಾಗೂ ಕಟ್ಟಡದ ಮೌಲ್ಯ; 

( ಡಿ) ಲಭ್ಯವಾದ ಮೂಲಭೂತ ಸೌಕರ್ಯಗಳು, ಇತರ ಸಲಕರಣೆಗಳು ಹಾಗೂ 
ಅಧ್ಯಾಪಕ- ಅಧ್ಯಾಪಕೇತರ ಸಿಬ್ಬಂದಿಗಳು; 
( ಇ) ವೈದ್ಯಕೀಯ ಶಿಕ್ಷಣ ಸಂಸ್ಥೆಯ ಆಡಳಿತೆ 

ಯ ಆಡಳಿತ ನಿರ್ವಹಣೆ 
ಮೇಲೋಟ ಖರ್ಚು; 

( ಎಫ್ ) ವೈದ್ಯಕೀಯ ಶಿಕ್ಷಣ ಸಂಸ್ಥೆಯ ಏಳಿಗೆಗೆ ಹಾಗೂ ಅಭಿವೃದ್ಧಿಗೆ 
ಅಗತ್ಯವಾದ ಮೊತ್ತದ ಮೀಸಲಿಡುವಿಕೆ; 

ಇತರ ಯಾವುದಾದರು ಪ್ರಸಕ್ತ ಅಂಶ; 
( 2) ಸಮಿತಿಯು ಯಾವುದೇ ಫೀಸು ನಿರ್ಧರಿಸುವುದಕ್ಕಿಂತ ಮುಂಚಿತವಾಗಿ 
ಸಂಸ್ಥೆಯ ಅಹವಾಲನ್ನು ಆಲಿಸಲು ಒಂದು ನ್ಯಾಯಯುತವಾದ ಅವಕಾಶ ನೀಡತಕ್ಕದ್ದಾಗಿದೆ: 


ಹಾಗೂ 


47 


14 


13 . 


ಆದರೆ , ಸಮಿತಿಯು ನಿರ್ಧರಿಸಬಹುದಾದಂತಹ ಯಾವುದೇ ಫಿಸೂ ಅಮಿತ 
ವಸೂಲಿಯಾಗಿಯೋ ವಿದ್ಯಾಭ್ಯಾಸದ ವಾಣಿಜೀಕರಣವಾಗಿಯೋ ಪರಿಣಮಿಸುವಂತಾಗತಕ್ಕದ್ದಲ್ಲ. 

12. ಮೇಲ್ಮನವಿ. ಸಮಿತಿಯ ಒಂದು ಆದೇಶದಿಂದಾಗಿ ಸಂಕಷ್ಟ ಅನುಭವಿಸುವ 
ಯಾವುದೇ ವ್ಯಕ್ತಿಗೆ ಅಂತಹ ಆದೇಶದ ದಿನಾಂಕದಿಂದ ಮೂವತ್ತು ದಿವಸಗಳೊಳಗೆ 
ಹೈಕೋರ್ಟಿನ ಸಮಕ್ಷದಲ್ಲಿ ಮೇಲ್ಮನವಿಯನ್ನು ಸಮರ್ಪಿಸಬಹುದಾಗಿದೆ. 

ಉತ್ತಮ ವಿಶ್ವಾಸದಿಂದ ಮಾಡಿದ ಕ್ರಮಕ್ಕೆ ಸಂರಕ್ಷಣೆ - ಈ ಅಧಿನಿಯಮದ 
ಕೆಳಗೆ ಉತ್ತಮ ವಿಶ್ವಾಸದಿಂದ ಮಾಡಿದ ಅಥವಾ ಮಾಡಲು ಉದ್ದೇಶಿಸಿದಂತಹ ಯಾವುದೇ 
ವಿಷಯಕ್ಕೆ ಸಂಬಂಧಿಸಿ ಸರಕಾರದ ಅಥವಾ ಅಧಿಕಾರಿಗಳ ಅಥವಾ ನೌಕರರ ಅಥವಾ 
ಚೇರ್‌ಪರ್ಸನ್ನ ಅಥವಾ ಸಮಿತಿಯ ಸದಸ್ಯರ ವಿರುದ್ಧವಾಗಿ ಯಾವುದೇ ದಾವೆ, 
ಪ್ರೋಸಿಕ್ಯೂಷನ್ ಅಥವಾ ಇತರ ಕಾನೂನು ಕ್ರಮವು ಹೂಡುವಂತದ್ದಲ್ಲ. 

14. ತೊಂದರೆಗಳನ್ನು ನಿವಾರಿಸುವುದಕ್ಕಿರುವ ಅಧಿಕಾರ (1) ಈ ಅಧಿನಿಯಮದಲ್ಲಿನ 
ನಿಬಂಧನೆಗಳನ್ನು ಜಾರಿಗೊಳಿಸುವುದರಲ್ಲಿ ಯಾವುದಾದರೂ ತೊಂದರೆಯು ಉಂಟಾಗುವುದಿದ್ದಲ್ಲಿ , 
ಸರಕಾರಕ್ಕೆ ಗಜೆಟ್ ಆದೇಶ ಮುಖೇನ ತೊಂದರೆಯನ್ನು ನಿವಾರಿಸುವುದಕ್ಕೆ ಅಗತ್ಯ ಅಥವಾ 
ಯುಕ್ತವೆಂದು ತೋರುವಂತಹ ಹಾಗೂ ಈ ಅಧಿನಿಯಮದ ನಿಬಂಧನೆಗಳಿಗೆ ವಿರುದ್ಧವಲ್ಲದಂತಹ 
ನಿಬಂಧನೆಗಳನ್ನು ಮಾಡಬಹುದಾಗಿದೆ. 

ಆದರೆ, ಈ ಅಧಿನಿಯಮದ ಪ್ರಾರಂಭದಿಂದ ಎರಡು ವರ್ಷಗಳ ನಂತರ ಅಂತಹ 
ಯಾವುದೇ ಆದೇಶವನ್ನು ಹೊರಡಿಸತಕ್ಕದ್ದಲ್ಲ. 

( 2 ) ಈ ವಿಭಾಗದ ಪ್ರಕಾರ ಹೊರಡಿಸಿದ ಎಲ್ಲಾ ಆದೇಶಗಳನ್ನು ಅದನ್ನು 
ರಚಿಸಿದ ನಂತರ ಆದಷ್ಟು ಬೇಗನೆ, ವಿಧಾನಸಭೆಯ ಸಮಕ್ಷ ಮಂಡಿಸತಕ್ಕದ್ದು. 

ಅಧಿನಿಯಮದ ಅಧ್ಯಾರೋಹೀ ಪ್ರಭಾವ. ಈ ಅಧಿನಿಯಮದ ಹಾಗೂ ಅದರ 
ಪ್ರಕಾರ ರಚಿಸಿದ ನಿಯಮಗಳ ನಿಬಂಧನೆಗಳಿಗೆ, 2006 ರ ಕೇರಳ ಪ್ರೊಫೆಷನಲ್ ಕಾಲೇಜುಗಳು 
ಅಥವಾ ಸಂಸ್ಥೆಗಳು ( ಕ್ಯಾಪಿಟೇಶನ್ ಫೀಸು ನಿಷೇಧ, ಪ್ರವೇಶಾತಿ ನಿಯಂತ್ರಣೆ, ಶೋಷಣೆ 
ರಹಿತ ಫೀಸು ನಿರ್ಧರಣೆ , ಪ್ರೊಫೆಷನಲ್ ವಿದ್ಯಾಭ್ಯಾಸದಲ್ಲಿ ನೀತಿ ಹಾಗೂ ಶ್ರೇಷ್ಟತೆ 
ದೃಢಪಡಿಸುವುದಕ್ಕಿರುವ ಇತರ ಕ್ರಮಗಳು) ಅಧಿನಿಯಮ ( 2006 ರ 19 ) ನಿಬಂಧನೆಗಳ 
ಮೇಲೆ, ಅದು ರಾಜ್ಯದಲ್ಲಿನ ಖಾಸಗಿ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳಿಗೆ ಅನ್ವಯವಾಗುವಷ್ಟರ 
ಮಟ್ಟಿಗೆ ಅದ್ಯಾರೋಹಿ ಪ್ರಭಾವ ಇರುವುದಾಗಿದೆ : 

48 


15 . 


15 


ಆದರೆ , ಈ ಆಧಿನಿಯಮದ ಪ್ರಾರಂಭ ದಿನಾಂಕಕ್ಕಿಂತ ಮುಂಚಿತವಾಗಿ ಪ್ರಸ್ತುತ 
ಅಧಿನಿಯಮದ ಪ್ರಕಾರ ಮಾಡಿದುದೋ ಮಾಡಿರುವುದಾಗಿ ಭಾವಿಸಲ್ಪಡುವುದೋ ಆದಂತಹ 
ಯಾವುದೇ ಕಾರ್ಯ ಅಥವಾ ಕ್ರಮವನ್ನು ಆ ಅಧಿನಿಯಮದ ಉಪಬಂಧಗಳ ಪ್ರಕಾರ 
ಮುಂದುವರಿಸತಕ್ಕದ್ದು ಹಾಗೂ ನೆಲೆನಿಲ್ಲಿಸತಕ್ಕದ್ದು ಹಾಗೂ ಪ್ರಸ್ತುತ ಅಧಿನಿಯಮದ ಪ್ರಕಾರ 
ಕೈಗೊಂಡಂತಹ ಯಾವುದೇ ದಾವೆಯನ್ನು ಅಥವಾ ಅಭಿಯೋಜನೆಯನ್ನು ಅಥವಾ ಇತರ 
ಯಾವುದೇ ಕಾನೂನು ಕ್ರಮಗಳನ್ನು ಈ ಅಧಿನಿಯಮವು ಜಾರಿಗೆ ಬರದಿರುತ್ತಿದ್ದಲ್ಲಿ ಎಂಬಂತೆ 
ಪ್ರಸ್ತುತ ಅಧಿನಿಯಮದಲ್ಲಿನ ಉಪಬಂಧಗಳಿಗೆ ಅನುಸಾರವಾಗಿ ಮುಂದುವರಿಸುವುದೋ ಅಥವಾ 
ನೆಲೆನಿಲ್ಲಿಸುವುದೋ ಅಥವಾ ನಿಹಿತಗೊಳಿಸುವುದೋ ಮಾಡತಕ್ಕದ್ದಾಗಿದೆ. 

ನಿಯಮಗಳನ್ನು ರಚಿಸುವ ಅಧಿಕಾರ (1) ರಾಜ್ಯ ಸರಕಾರಕ್ಕೆ , ಅಧಿಸೂಚನೆಯ 
ಮುಖೇನ, ಈ ಅಧಿನಿಯಮದ ನಿಬಂಧನೆಗಳನ್ನು ಜಾರಿಗೊಳಿಸುವುದಕ್ಕಾಗಿ ನಿಯಮಗಳನ್ನು 
ರಚಿಸಬಹುದಾಗಿದೆ. 


16 . 


( 2) ವಿಶಿಷ್ಟವಾಗಿ , ಮೊದಲು ಸೂಚಿಸಿದ ಅಧಿಕಾರದ ಸಾಮಾನ್ಯತೆಗೆ 
ಭಂಗಬರದಂತೆ , ಅಂತಹ ನಿಯಮಗಳಲ್ಲಿ ಈ ಕೆಳಗಿನ ಎಲ್ಲಾ ಅಥವಾ ಯಾವುದೇ 
ವಿಷಯಗಳಿಗೆ ಸಂಬಂಧಿಸಿ ನಿಯಮ ರಚಿಸಬಹುದಾಗಿದೆ, ಅದೇನೆಂದರೆ : 

( ಎ) ವಿಭಾಗ 4 ರ ( 8) ನೇ ಉಪ– ವಿಭಾಗದ ಪ್ರಕಾರ ಸಮಿತಿಯ 
ಚೇರ್‌ಪರ್ಸನ್‌ನ ಹಾಗೂ ಸದಸ್ಯರ ಸಂಬಳ, ಭತ್ಯೆಗಳು ಹಾಗೂ ಇತರ ಸೇವಾ ಷರತ್ತುಗಳು; 

( ಬಿ) ವಿಭಾಗ 7 ರ ( 2) ನೇ ಉಪ- ವಿಭಾಗದ ಪ್ರಕಾರ ಸಮಿತಿಯ ಅಗತ್ಯಕ್ಕಾಗಿ 
ನೇಮಿಸಲ್ಪಟ್ಟ ಸಿಬ್ಬಂದಿಗಳ ಹಾಗೂ ನೌಕರರ ಸಂಬಳ, ಭತ್ಯೆಗಳು ಹಾಗೂ ಇತರ ಸೇವಾ 
ಷರತ್ತುಗಳು ; 

( ಸಿ) ವಿಭಾಗ 9 ರ ( 2) ನೇ ಉಪ- ವಿಭಾಗ ಪ್ರಕಾರ ಖಾಸಗೀ ವೈದ್ಯಕೀಯ 
ಶಿಕ ಣ ಸಂಸ್ಥೆಗಳಲ್ಲಿನ ಪ್ರವೇಶಕ್ಕಿರುವ ಅರ್ಹತೆ, ಪ್ರವೇಶ ರೀತಿ ಹಾಗೂ ಸೀಟು ಹಂಚಿಕೆ; 

( ಡಿ ) ವಿಭಾಗ 11 ರ ( 1 ) ನೇ ಉಪ- ವಿಭಾಗ ಪ್ರಕಾರ ಒಂದು ಖಾಸಗೀ 
ಅನ್ಏಡೆಡ್ ವೈದ್ಯಕೀಯ ಶಿಕ್ಷಣ ಸಂಸ್ಥೆಯು ಅರ್ಜಿದಾರರಿಂದ ವಸೂಲಿಮಾಡುವ ಫೀಸನ್ನು 
ನಿರ್ಧರಿಸುವ ರೀತಿ, 


ಅಗತ್ಯವಾದ ಅಥವಾ ನಿಗದಿಪಡಿಸಬೇಕಾದಂತಹ ಇತರ ಯಾವುದಾದರು 


ವಿಷಯ . 


49 


16 


( 3 ) ಈ ಅಧಿನಿಯಮದ ಪ್ರಕಾರ ರಚಿಸಿದ ಎಲ್ಲಾ ನಿಯಮವನ್ನು , ಅದನ್ನು 
ರಚಿಸಿದ ನಂತರ ಆದಷ್ಟು ಬೇಗನೆ, ವಿಧಾನ ಸಭೆಯು ಅಧಿವೇಶನದಲ್ಲಿರುವಾಗ, ಅದರ 
ಸಮಕ್ಷದಲ್ಲಿ ಒಂದು ಅಧಿವೇಶನದಲ್ಲಿ ಅಥವಾ ಸತತವಾದ ಎರಡು ಅಧಿವೇಶನಗಳಲ್ಲಿ 
ಒಳಪಡಬಹುದಾದ ಒಟ್ಟು ಹದಿನಾಲ್ಕು ದಿವಸಗಳ ಕಾಲ ಮಂಡಿಸತಕ್ಕದ್ದು ಹಾಗೂ ಆ 
ರೀತಿಯಲ್ಲಿ ಅದನ್ನು ಯಾವ ಅಧಿವೇಶನದಲ್ಲಿ ಮಂಡಿಸಲಾಗುವುದೋ ಆ ಅಧಿವೇಶನ 
ಅಥವಾ ನಿಕಟಾನಂತರದ ಅಧಿವೇಶನವು ಕೊನೆಗೊಳ್ಳುವುದಕ್ಕಿಂತ ಮುಂಚಿತವಾಗಿ ವಿಧಾನಸಭೆಯು 
ಪ್ರಸ್ತುತ ನಿಯಮದಲ್ಲಿ ಮಾರ್ಪಾಟು ಮಾಡುವುದೋ ನಿಯಮವನ್ನು ರಚಿಸಬೇಕಿಲ್ಲವೆಂದು 
ತೀರ್ಮಾನಿಸುವುದೋ ಮಾಡುವುದಾದಲ್ಲಿ ಆ ನಿಯಮಕ್ಕೆ , ಅನಂತರ, ಆಯಾಯ ವಿಷಯದಂತೆ, 
ಆ ರೀತಿ ಮಾರ್ಪಾಟುಗೊಳಿಸಿದ ರೂಪದಲ್ಲಿ ಮಾತ್ರವೇ ಪ್ರಾಬಲ್ಯ ಇರುವುದಾಗಿದೆ ಅಥವಾ 
ಯಾವುದೇ ಪ್ರಾಬಲ್ಯ ಇಲ್ಲದಾಗುವುದಾಗಿದೆ . ಹಾಗಿದ್ದರೂ ಅಂತಹ ಯಾವುದಾದರೂ 
ಮಾರ್ಪಟ್ರೋ ರದ್ಧತಿಯೋ ಆ ನಿಯಮದ ಪ್ರಕಾರ ಹಿಂದೆ ರಚಿಸಿದ ಯಾವುದಾದರು 
ವಿಷಯದ ಸಿಂಧುತ್ವಕ್ಕೆ ಭಂಗಬರದ ರೀತಿಯಲ್ಲಿ ಆಗಿರತಕ್ಕದ್ದು. 

ಸರಕಾರ ಮತ್ತು ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳೊಳಗಿನ ಒಡಂಬಡಿಕೆ ಹಿಂದೆ 
ಹೇಳಿದ ಉಪಬಂಧಗಳಲ್ಲಿ ಅಥವಾ ಬೇರೆ ಯಾವುದೇ ಕಾನೂನಿನಲ್ಲಿ ಏನೇ ಒಳಗೊಂಡಿದ್ದರೂ , 
ಫೀಸು ಅಥವಾ ಇತರ ಯಾವುದೇ ವಿಷಯಗಳಿಗೆ ಸಂಬಂಧಿಸಿ ಸರಕಾರವು ಒಂದು ಅಥವಾ 
ಅದಕ್ಕಿಂತ ಅಧಿಕ ಖಾಸಗಿ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳೊಂದಿಗೆ ಯಾವುದೇ ಒಡಂಬಡಿಕೆಯನ್ನು 


17. 


ಮಾಡಬಹುದಾಗಿದೆ. 


18, ರದ್ಧತಿ ಮತ್ತು ರಕ್ಷಣೆ (1) 2017ರ ಕೇರಳ ವೈದ್ಯಕೀಯ ಶಿಕ್ಷಣ ( ಖಾಸಗಿ 
ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳ ಪ್ರವೇಶಾತಿಯ ಮೇಲೆ ನಿಬಂಧನೆ ಹಾಗೂ ನಿಯಂತ್ರಣೆ) 
ಅಧ್ಯಾದೇಶ ( 2017 ರ 14) ವು ಈ ಮೂಲಕ ರದ್ದುಗೊಂಡಿರುವುದು. 

( 2 ) ಅಂತಹ ರದ್ದತಿಯಲ್ಲಿ ಏನೇ ಒಳಗೊಂಡಿದ್ದರೂ , ಪ್ರಸ್ತುತ ಆಧ್ಯಾದೇಶದ 
ಪ್ರಕಾರ ಮಾಡಿದ ಅಥವಾ ಮಾಡಿದುದಾಗಿ ಭಾವಿಸುವ ಯಾವುದೇ ಕಾರ್ಯ ಅಥವಾ 
ಕೈಗೊಂಡ ಅಥವಾ ಕೈಗೊಂಡುದಾಗಿ ಭಾವಿಸುವ ಯಾವುದೇ ಕ್ರಮವು ಈ ಅಧಿನಿಯಮದ 
ಪ್ರಕಾರ ಮಾಡಿರುವುದಾಗಿ ಅಥವಾ ಕೈಗೊಂಡಿರುವುದಾಗಿ ಭಾವಿಸತಕ್ಕದ್ದು. 

50 


17 


19 . 


ಸಿಂಧುತ್ವ -2017ರ ಕೇರಳ ವೈದ್ಯಕೀಯ ಶಿಕ್ಷಣ ( ಖಾಸಗಿ ವೈದ್ಯಕೀಯ ಶಿಕ್ಷಣ 
ಸಂಸ್ಥೆಗಳ ಪ್ರವೇಶಾತಿಯ ಮೇಲೆ ನಿಬಂಧನೆ ಹಾಗೂ ನಿಯಂತ್ರಣೆ) ಅಧ್ಯಾದೇಶ 
( 2017 ರ 14) ದಲ್ಲಿ ಅಥವಾ ಅದರ ಪ್ರಕಾರ ರಚಿಸಿದ ಯಾವುದೇ ನಿಯಮಗಳಲ್ಲಿ ಅಥವಾ 
ಯಾವುದೇ ನ್ಯಾಯಾಲಯದ ಯಾವುದೇ ತೀರ್ಪಿನಲ್ಲಿ ಅಥವಾ ಡಿಗ್ರಿಯಲ್ಲಿ ಅಥವಾ ಆದೇಶದಲ್ಲಿ 
ಏನೇ ಅಡಕವಾಗಿದ್ದರೂ , 2017 ಜುಲೈ 13 ನೇ ದಿನಾಂಕದ AFRC 50 /17/BOS/SFMC, 
AFTC 50/17/MBBS/SFMC ಎಂಬೀ ನಂಬ್ರ ಆದೇಶಗಳ ಪ್ರಕಾರ ಪ್ರವೇಶಾತಿ ಹಾಗೂ ಶುಲ್ಕ 
ನಿಯಂತ್ರಣೆ ಸಮಿತಿಯು ತಾತ್ಕಾಲಿಕವಾಗಿ ಶುಲ್ಕವನ್ನು ನಿರ್ಧರಿಸಿದ ಕ್ರಮವು ಹಾಗೂ 
ನಿರ್ಧರಿಸಿದಂತಹ ಶುಲ್ಕ , ಈ ಅಧಿನಿಯಮದ ಉಪಬಂಧಗಳಿಗೆ ವಿಧೇಯವಾಗಿ ಅಂತಿಮ 
ಶುಲ್ಕವನ್ನು ನಿರ್ಧರಿಸುವವರೆಗೆ ಸಿಂಧುವೆಂದು ಭಾವಿಸತಕ್ಕದ್ದು ಹಾಗೂ ಅದನ್ನು ಪ್ರಸ್ತುತ 
ಆಧ್ಯಾದೇಶದಲ್ಲಿ ಇದಕ್ಕಾಗಿ ಉಪಬಂಧಿಸದಿರುವ ಕಾರಣದಿಂದಾಗಿ ಅಥವಾ ಶುಲ್ಕ ನಿರ್ಧರಣಾ 
ಕ್ರಮಗಳಲ್ಲಿನ ನ್ಯೂನತೆಯ ಕಾರಣದಿಂದಾಗಿ ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನಿಸತಕ್ಕದ್ದಲ್ಲ. 


G 41/2017/ GPC. 


51 


